ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 

ಚುಕ್ಕಿ ಗುರುತಳತ್ರೆಶ್ನ ಸಂಖ್ಯೆ : 1584 

ಉತ್ತರಿಸಬೇಕಾದ ದಿನಾಂಕ : 20-03-2020 

ಉತ್ತರಿಸುವ ಸಚಿವರು : ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 

ಕ್ರ.ಸಂ. ಪ್ರಶ್ನೆ ಇಲಾಖೆಯ ಮಾಹಿತಿ 

ಅ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ | ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ 


ಹುಚ್ಚಂಗಿಪುರ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ 
ಯಾವ ಯಾವ ಯೋಜನೆಗಳನ್ನು 
ಜಾರಿಗೊಳಿಸಲಾಗಿದೆ: 


ಹುಚ್ಚಂಗಿಪುರ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ 
ಅನುಷ್ಮಾನಿಸಲಾದ ಪುಮುಖ ಯೋಜನೆಗಳ 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಕಳೆದ ಐದು ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆ 
ಜಗಳೂರು ತಾಲ್ಲೂಕಿನ ಹುಚ್ಚಂಗಿಪುರ 
ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಕೈಗೊಂಡ 
ಅಭಿವೃದ್ಧಿ ಕಾಮಗಾರಿಗಳು ಯಾವುವು (ವಿವರ 
ನೀಡುವುದು) 


ಕಳೆದ ಐದು ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆ 
ಜಗಳೂರು ತಾಲ್ಲೂಕಿನ ಹುಚ್ಛಂಗಿಪುರ ಗ್ರಾಮದಲ್ಲಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಿಂದ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ 
ವಿವರವನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ, 


ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ 
ಹುಚ್ಚಂಗಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ 
ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ಶಾಶ್ವತವಾಗಿ 
ಪರಿಹರಿಸಲು ಕೈಗೊಂಡ ಕ್ರಮಗಳೇನು? 


ಜಗಳೂರು ತಾಲ್ಲೂಕಿನ ಹುಚ್ಚ್ಛಂಗಿಪುರ ಗ್ರಾಮದಲ್ಲಿ 
ಶುದ್ದ ಕುಡಿಯುವ ನೀರಿನ ಘಟಕವನ್ನು 
ಅಳವಡಿಸಿದ್ದು, ಶುದ್ಧ ನೀರನ್ನು ಒದಗಿಸಲಾಗುತ್ತಿದೆ 
ಮತ್ತು ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕೆ 
ಹುಚ್ಚಂಗಿಪುರ ಸೇರಿದಂತೆ ಸಂತೆ ಮುದ್ದಾಪುರ ಮತ್ತು 
ಇತರ 178 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ 
ನೀರಿನ ಯೋಜನೆಯನ್ನು ಕೇಂದ್ರ ಸರ್ಕಾರದ 
| ಯೋಜನೆಯಡಿ ಕೈಗೆತ್ತಿಕೊಳ್ಳಲು ಯೋಜಿಸಲಾಗಿದೆ. 


ಸಂಖ್ಯೆ:ಗ್ರಾಅಪ 51 ಯೋಉಮಾ 2020 


ಸಿ 


ಕೆಎಸ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಧಾನ ಪರಿಷತ್‌ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1584 


ಅನುಬಂಧ: 


ಗ್ರಾಮೀಣಾಭಿವೃದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ 2015-16 ರಿಂದ 2019-20 ನೇ ಸಾಲಿನವರೆಗೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ 
ಹುಚ್ಕಂಗಿಪುರ ಗ್ರಾಮದಲ್ಲಿ ಅನುಷ್ನ್ಠಾನಿಸಲಾದ ಪ್ರಮುಖ ಅಭಿವೃದ್ದಿ ಯೋಜನೆಗಳು ಹಾಗೂ ಕೈಗೊಂಡ ಅಭಿವೃದ್ದಿ ಕಾಮಗಾರಿಗಳ ವಿವರ. 


ಕಮ skit innd ಸೈಗೊಂಡ ಕಾಮಗಾರಿಗಳ ಸಂಖ್ಯೆ 
ಯೋಜನೆಗಳು ಗೊಂಡ ಕಾಮಗಾರಿ ನ್‌್‌ 
ಸಂಖ್ಯೆ ಕೈ 2015-16 2016-17 2017-18 2018-19 2019-2020 
ಅಂಗನವಾಡಿ ಕೇಂದ್ರಗಳು, ಗೋದಾಮುಗಳು, ಪೀಡರ್‌ ಕಾಲುವೆ, 
ಮಹಾತ್ಮ ಗಾಂಧಿ ಸಿ.ಸಿ.ದಾಕ್ಸ್‌ ಚರಂಡಿ, ಕಾಂಪೌಂಡ್‌ ನಿರ್ಮಾಣ, ದನದ ದೊಡ್ಡಿಗೊಟ್ಟಿಗೆ, 
ರಾಷ್ಟೀಯ ಉದ್ಯೋಗ ವಸತಿ, ಇಂಗು ಗುಂಡಿ, ಬದು ನಿರ್ಮಾಣ, ಆಟದ ಮೈದಾನ ಅಭಿವೃ! A 49 52 23 50 44 
ಖಾತ್ರಿ ಯೋಜನೆ ೩.ಸಿ.ರಸ್ತೆ, ಗ್ರಾವೆಲ್‌ ರಸ್ತೆ, ಗೋಕಟ್ಟೆ ನಿರ್ಮಾಣ ಮತ್ತು ಹೂಳೆತ್ತುವುದು, 
ಕೋಳಿ ಶೆಡ್‌ ನಿರ್ಮಾಣ, ಬಹು ಕಮಾನು ಚೆಕ್‌-ಡ್ಕಾಂ ಹಾಗೂ ಈ 
ಯೋಜನೆಯ ಕಾರ್ಯಾಚರಣೆ ಮಾರ್ಗಸೂಚಿಗಳಲ್ಲಿ 
IS ಅನುಮತಿಸಲ್ಪಟ್ಟಿರುವ ಇತರೆ. | 
ಸ್ವಚ್ನೆ ಭಾರತ ಅಭಿಯಾನ [ವೈಯಕ್ತಿಕ ಗೃಹ ಶೌಚಾಲಯ ನಿರ್ಮಾಣ 27 206 2 0 4 
: RS SE 
ಗ್ರಾಮೀಣ ನೀರು 8ರು ವೀರು ಸರಬರಾಜು ಯೋಜನೆ ಪುನಃಶ್ನೇತನ, ಕೊಳವೆ ಬಾವಿ 
ಸರಬರಾಜು ಕಾಮಗಾರಿ , ಕೊಳವೆ ಮೂಲಕ ನೀರು ಸರಬರಾಜು'ಯೋಜನೆ, ಶುದ್ದ; 5 6 1 8 0 
(ಎನ್‌.ಆರ್‌.ಡಿ.ಡಬ್ಲೂ.ಫಿ) (ಕುಡಿಯುವ ನೀರಿನ ಘಟಕ F 
ಹಣಕಾಸು ಆಯೋಗದ  |[ಪೃಪ್‌ ಲೈನ್‌ ಕಾಮಗಾರಿ, ಚರಂಡಿ ಸ್ವಚ್ಛತೆ, ಮೋಟರ್‌ ಪಂಪು ಖರೀದಿ, 
ಅನುದಾನ ಮೋಟರ್‌ ಪಂಪು ರೀಪೆರಿ 15 12 18 16 9 
a | 
ಜಿಲ್ಲಾ ಪಂಚಾಯಿತಿ ಸಿಸಿ ರಸ್ತೆ ನಿರ್ಮಾಣ, ಕಟ್ಟಿಡ ದುರಸ್ತಿ, ಗ್ರಾವೆಲ್‌ ರಸ್ತೆ, ಹೈಮಾಸ್ಕ ದೀಪ 
ಅಭಿವೃದ್ಧಿ ಅನುದಾನ ಕಾಂಪೌಂಡ್‌ ನಿರ್ಮಾಣ 3 2 ಸ 0 


ಕಳೆದ ಐದು ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ ಹುಚ್ಮಂ೦ಗಿಪುರ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ದಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಕೈಗೊಂಡ ಅಭಿವೃದ್ದಿ ಕಾಮಗಾರಿಗಳ ವಿವರ 
ಪುಶ್ನೆ ಸ೦ಖ್ಯೆ 1584 
ಅನಮುಬಂಧ-2 


ಕೆ.ಸಂ. ಯೋಜನೆ ಶ್ರಸಂಖ್ಯೆ ಕಾಮಗಾರಿಗಳ ವಿವರ 
3 el 


1 [ಅಂಗನವಾಡಿ ಕೇಂದ್ರ 

2 ಗೋದಾಮ 

ಪೀಡರ್‌ ಕಾಲುಬೆ 
ಸಿ.ಸಿ.ಬಾಕ್ಸ್‌ ಚರಂಡಿ 
ಕಾಂಪೌಂಡ್‌ ನಿರ್ಮಾಣ 
ದನದ ಕೊಟ್ಟಿಗೆ 


21 

1 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 1 [ty 0 

ಖಾತರಿ 2 [) 0 0 

ಮೈದಾನ ಅಭವ % [) [) 1 

8 ಸಿಸಿ ರಸ್ತಿ 5 8 7 0 

9 ಗೇಲ್‌ ರಸ್ತೆ 3 8 0 9 

10 [ಗೋಕಟ್ಟ ನಿರ್ಮಾಣ ಮತ್ತಿ ಹೊಳೇತ್ತುವುದು 5 4 0 3 

it ಕೋಳಿತೆಡ್‌ 0 0 2 0 

2 [ಬಹು ಕಮಾನ್‌ ಚೆಕ್‌ ಡ್ಯಾಂ 0 0 0 0 
ಒಟ್ಟು 49 52 23 50 44 218 

ಸ್ವಚ್ಛ ಭಾರತ್‌ ಮಿಷನ್‌ ಯೋಜನೆಯಡಿ ಬೇಸ್‌ ಲೈನ್‌-2012 
2 ಸೃಚ್ಛ ಭಾರತ್‌ ಮಿಷನ್‌ ಯೋಜನೆ) ಸರ್ವೆಯ ಪ್ರಕಾರ ವೈಯಕ್ತಿಕ ಶೌಚಾಲಯ ರಹಿತ ಕುಟುಂಬಗಳಿಗೆ 27 206 2 0 4 239 
_ | ಶೌಚಾಲಯ ನಿರ್ಮಿಸಲು ಪ್ರೋತ್ಸಾಹಿಸಿ ಪ್ರಗತಿ ಸಾಧಿಸಲಾಯಿತು 

3 ಗ್ರಾಮೀಣ ನೀರು ಸರಬರಾಜು MWSS Revival, PWSS Revival, Borewell, WPP, 5 6 4 8 p 

(ಎನ್‌.ಆರ್‌.ಡಿ. ಡಬ್ಲೂ.ಪಿ) Anganavadi WN 


1 ರಾ 


ಪ್ರ.ಸಂ. 


ಕಾಮಗಾರಿಗಳ ವಿವರ 


ಅನುಬಂಧ-2 


ಹಣಕಾಸು ಆಂೋಗದ ಅನುದಾನ 


ಜಿಲ್ಲಾ ಪಂಚಾಯಿತಿ ಅಭಿವೃದ್ದಿ 
ಅನುದಾನ 


ಮೋಟಾರ್‌ ಹೆ೦ಖ್‌ ಬರೀದಿ 


ಪೈಪ್‌ ಲೈನ್‌ ಕಾಮಗಾರಿ 


ಚರಂಡಿ ಸ್ವಚ್ಛತೆ 


ಮೋಟಾರ್‌ ಪಂಪ್‌ ರೀಪೇರಿ 


ಒಟ್ಟು 
ಸಿ.ಸಿ. ರಸ್ತೆ ನಿರ್ಮಾಣ 


ಕಟ್ಟಡ ದುರಸ್ಥಿ 


ಗ್ರಾವೇಲ್‌ ರಸ್ತೆ 


- 


ಹೈಮಾಸ್ಸ್‌ ದೀಪ 
ಕಾಂಪೌಂಡ್‌ ನಿರ್ಮಾಣ 


ಒಟ್ಟು 


